ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2೦2 


ಸದಸ್ಯರ ಹೆಸರು 


ಶ್ರೀ ಘೋಟ್ಸೆಕರ ಶ್ರೀಕಾಂತ ಲಕ್ಷ್ಮಣ 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರಿಸಬೇಕಾದ ದಿನಾಂಕ 


24.03.2021 


ಉತ್ತರಿಸುವ ಸಚಿವರು 


ಕಂದಾಯ ಸಚಿವರು 


ಪ್ರಶ್ನೆ 


ಉತ್ತರ 


ಕಾರವಾರ ಜಿಲ್ಲೆಯ ಹಳಿಯಾಳ 
ತಾಲ್ಲೂಕಿನ ಡೊಮಗೇರಾ 
ಗ್ರಾಮವನ್ನು ದಾಂಡೇಲಿ ತಾಲ್ಲೂಕಿಗೆ 
ಸೇರ್ಪಡೆಗೊಳಿಸಬಾರದೆಂದು 
ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ 
ಮಾಡುತಿದ್ದು ಎಲ್ಲಾ ಅಧಿಕಾರಿಗಳಿಗೆ 
ಪತ್ರದ ಮುಖಾಂತರ 
ವಿನಂತಿಸಿಕೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: (ವಿವರ 
ನೀಡುವುದು) 


ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಮತ್ತು 
ಜೋಯಿಡಾ ತಾಲ್ಲೂಕುಗಳನ್ನು ವಿಭಜಿಸಿ ದಿನಾಂಕ: 
27-01-2018 ರ ಸರ್ಕಾರದ ಅಧಿಸೂಚನೆಯಲ್ಲಿ ನೂತನ 
ದಾಂಡೇಲಿ ತಾಲ್ಲೂಕನ್ನು ರಚಿಸಿದ್ದು, ಪ್ರಸ್ತಾಪಿತ 
ಡೋಮಗೇರಾ ಗ್ರಾಮವನ್ನು ದಾಂಡೇಲಿ ತಾಲ್ಲೂಕಿಗೆ 
ಸೇರ್ಪಡೆಗೊಳಿಸಲಾಗಿದೆ. 

ಡೋಮಗೇರಾ ಗ್ರಾಮದ ಗ್ರಾಮಸ್ಥರು 
ಡೋಮಗೇರಾ ಗ್ರಾಮವನ್ನು ದಾಂಡೇಲಿ ತಾಲ್ಲೂಕಿಗೆ 
ಸೇರ್ಪಡೆಗೊಳಿಸಬಾರದೆಂದು ಆಗ್ರಹಿಸಿ ದಿನಾಂಕ:27-01- 
2021 ರಂದು ಜಿಲ್ಲಾಧಿಕಾರಿ, ಉತ್ತರ ಕನ್ನಡ ಜಿಲ್ಲೆ 
ಇವರಿಗೆ ಮನವಿ ಸಲ್ಲಿಸಿರುತ್ತಾರೆ. ಅದರಂತೆ ಈ 
ಗ್ರಾಮವನ್ನು ದಾಂಡೇಲಿ ತಾಲ್ಲೂಕಿಗೆ ಸೇರ್ಪಡೆ 
ಮಾಡಿರುವುದರಿಂದ ಆಗುತ್ತಿರುವ ತೊಂದರೆಗಳ ಬಗ್ಗೆ 
ಕೂಲಂಕಷವಾಗಿ ಪರಿಶೀಲಿಸಲಾಗುತ್ತಿದೆ. 


ಆ) 


ಡೋಮಗೇರಾ 
ವಿದ್ಯಾರ್ಥಿಗಳ 
ಹಿತದೃಷ್ಠಿಯಿಂದ, 
ಗ್ರಾಮವನ್ನು 
ತಾಲ್ಲೂಕಿನಲ್ಲಿಯೇ 
ಕೈಗೊಳಲಾಗುವುದು? 


ಗ್ರಾಮದ 
ವಿದ್ಯಾಭ್ಯಾಸದ 
ಸದರಿ 
ಹಳಿಯಾಳ 
ಇರಲು ಕ್ರಮ 


ಡೋಮಗೇರಾ ಗ್ರಾಮದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ 
ಯಾವುದೇ ಸಮಸ್ಯೆ ಉಂಟಾಗದಂತೆ ಜಿಲ್ಲಾಡಳಿತದಿಂದ 
ಕ್ರಮ ವಹಿಸಲಾಗುತ್ತಿದೆ. 


ಸ೦ಖ್ಯೆ: ಕಂಇ 30 ಎಲ್‌. ಆರ್‌.ಡಿ 2021 


pe 


} ಅ ಚಿ NAY 
(ಆ a 


ಕಂದಾಯ ಸಚಿವರು 


